ಕರ್ನಾಟಿಕ ವಿಧಾನಪರಿಷತ್ತು 
ನೂರ ನಲವತ್ತ ಮೂರನೆಯ ಅಧಿವೇಶನದ ಮುಂದುವರೆದ ಉಪವೇಶನ 
ಚುಕೆ ರಹಿತ ಪ್ರಶ್ನೆ 
ದಿನಾಂಕ: 26-03-2021 ಪ್ರಶ್ನೆ ಸಂಖ್ಯೆ: 1912(2290) 
ಸದಸ್ಯರ ಹೆಸರು ಮತ್ತು ಕೇತ್ರ: ಶ್ರೀಕೆ. ಹರೀಶ್‌ ಕುಮಾರ್‌(ವಿಧಾನಸಭೆಯಿಂದ ಚುನಾಯಿತರಾದವರು) 
ಉತ್ತರ ನೀಡಬೇಕಾದ ದಿನಾ೦ಕ: 26-03-2021 
ಉತ್ತರಿಸುವ ಸಚಿವರು: ಮಾನ್ಯ ಉಪ ಮುಖ್ಯಮಂತಿಗಳು ಹಾಗೂ ಸಾರಿಗೆ ಸಚಿವರು 


ವಿಷಯ: ಯುವಕ-ಯುವತಿಯರಿಗೆ ಲಘು ವಾಹನ ತರಬೇತಿ ನೀಡುವ ಬಗ್ಗೆ 


(ಅ) ಸಾರಿಗೆ ಇಲಾಖೆಯಿಂದ ವನಿರುದ್ಯೋಗಿ ಯುವಕ/ಯುವತಿಯರಿಗೆ (ಎಸ್‌.ಸಿ/ಎಸ್‌.ಟಿ 
ಹೊರತುಪಡಿಸಿ) ಉಚಿತ ಲಘು ವಾಹನ ತರಬೇತಿ ನೀಡಲಾಗಿದೆಯೇ; (ಮಾಹಿತಿ ನೀಡುವುದು) 


(ಆ) ಲಘು ವಾಹನ ತರಬೇತಿಗಾಗಿ ಅರ್ಜಿಗಳನ್ನು ಆಹ್ಮಾನಿಸುವುದು ಯಾವಾಗ; 


(ಇ) ಬಿ.ಬಿ.ಎಂ.ಪಿ. ಹಾಗೂ ಇತರೆ ಮಹಾನಗರ ಪಾಲಿಕೆಗಳಿಂದಲೂ ವಾಹನ ತರಬೇತಿಯನ್ನು 
ನೀಡಲಾಗುತದೆಯೇ; ಇದ್ದಲ್ಲಿ, ಅದರ ಬಗ್ಗೆ ಮಾಹಿತಿ ನೀಡುವುದು; 


(ಈ) ಉಚಿತ ಲಘುವಾಹನ ತರಬೇತಿಯನ್ನು ಪಡೆಯಲು ಬೇಕಾದ ಅರ್ಹತೆಗಳೇನು; ಹಾಗೂ 
ತರಬೇರಿ ಅವಧಿಯಲ್ಲಿ ಸಿಗುವ ಸೌಲಭ್ಯಗಳೇನು? (ಸಂಪೂರ್ಣ ಮಾಹಿತಿ ನೀಡುವುದು) 


